ತಡೆಯಲು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತರಿಸುವವರು 

ಪ್ರಶ್ನೆ 
| ಕರ್ನಾಟಕದಲ್ಲಿ ರೈತರ ಚಳ 
ರಕ್ಷಣೆಗಾಗಿ, ಆನೆಗಳು ಬಾರದಂತೆ 


ರೈಲುಹಳಿ ಕಂಬಿ 


ಅಳವಡಿಕೆ ಯಾವ ಪ್ರಮಾಣದಲ್ಲಿ 
ಆಗಿದೆ; ಪರಿಣಾಮ ಹೇಗಿದೆ; 


ರಾಜ್ಯದಲ್ಲಿನ 


ಅರಣ್ಯದಂಜಚಿಗೆ 


ಬೇಕಿರುವ ಕಂಬಿಯ ಪ್ರಮಾಣ 
ಹಾಗೂ ಮೊತ್ತ ರಾಜ್ಯ ಸರ್ಕಾರಕ್ಕೆ 
ಹೊರೆಯಾಗಿರುವ ಹಿನ್ನೆಲೆಯಲ್ಲಿ 
ಕೇಂದ್ರದ ರೈಲ್ವೆ ಇಲಾಖೆಯಿಂದ 
ಬಳಸಲಾದ -ದೈಲು ಹಳಿ ಕಂಬಿಗೆ 
ಶೇ. 50ರ ವಿನಾಯಿತಿ ಪಡೆಯಲು 
ಪ್ರಯತ್ನ 
ನಡೆದಿದ್ದಲ್ಲಿ ಕೇಂದ್ರದ ಪ್ರತಿ ಕ್ರಿಯೆ 


ಏನು; 


ನಡೆದಿದೆಯೇ; 


108 (258) 
ಡಾ| ತೇಜಸ್ವಿನಿ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು 


13.12.2021 


ಅರಣ್ಯ, ಆಹಾರ ಮತ್ತು ನಾಗರಿಕ ಸರಬರಾಜು 
ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು 


ಕಾ 
ಉತ್ತರ 


ರಾಜ್ಯದಲ್ಲಿ ಮಾನವ-ಆನೆ ಸಂಘರ್ಷ ನಿಯಂತ್ರಣಕ್ಕಾಗಿ ಉಪಯೋಗಿತ 
ರೈಲೈೆಹಳಿಗಳನ್ನು ಉಪಯೋಗಿಸಿ ರೈಲ್ವೆ ಬ್ಯಾರಿಕೇಡ್‌ ನಿರ್ಮಾಣ 
ಮಾಡುವ ಕಾಮಗಾರಿ ಪ್ರಗತಿಯಲ್ಲಿದ್ದು, ಈವರೆಗೆ ಒಟ್ಟು 181.802 
ಕಿ.ಮೀ. ಬ್ಯಾರಿಕೇಡ್‌ ನಿರ್ಮಾಣ ಮಾಡಲಾಗಿರುತ್ತದೆ. ಅಲ್ಲದೆ, ಪ್ರಸಕ್ತ 
ಸಾಲಿನಲ್ಲಿ 34.00 ಕಿ.ಮೀ. ರೈಲ್ವೆ ಬ್ಯಾರಿಕೇಡ್‌ ನಿರ್ಮಾಣ ಮಾಡಲು ಗುರಿ 
ಹೊಂದಲಾಗಿದೆ. 


ರೈಲ್ವೆ ಬ್ಯಾರಿಕೇಡ್‌ ಗಳ ಕುರಿತು ಪರಿಸರ ವಿಜ್ಞಾನ ಕೇಂದ್ರ, ಭಾರತೀಯ 
ವಿಜ್ಞಾನ ಸಂಸ್ಥೆಯ ಪ್ರೊ. ಆರ್‌. ಸುಕುಮಾರ್‌ ಮತ್ತು 
ಡಾ. ನಿಶಾಂತ್‌ ಶ್ರೀನಿವಾಸಯ್ಯ ರವರು ಪ್ರಾಥಮಿಕ ಮೌಲ್ಯಮಾಪನ 
ನಡೆಸಿದ್ದು, ಬ್ಯಾರಿಕೇಡ್‌ ಗಳು ದೀರ್ಪಾವಧಿಯಲ್ಲಿ ಪರಿಣಾಮ 
ಕಾರಿಯಾಗಿದ್ದು, ವನ್ಯಜೀವಿಗಳು ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುವ 
ರೈತರಿಗೆ ಪ್ರಯೋಜನಕಾರಿಯಾಗಿರುವುದಾಗಿ ವರದಿ ಸಲ್ಲಿಸಿರುತ್ತಾರೆ. 


ರಾಜ್ಯದಲ್ಲಿ ಈವರೆಗೆ ಕೈಗೊಳ್ಳಲಾದ ರೈಲ್ವೆ ಬ್ಯಾರಿಕೇಡ್‌ ಗಳು 
ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಿರ್ಮಾಣ 
ಮಾಡಿರುವ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಮಾನವ-ಆನೆ ಸಂಘರ್ಷವು 
ಗಣನೀಯವಾಗಿ ಕಡಿಮೆಯಾಗಿದ್ದು, ಕಾಡಂಚಿನ ಗ್ರಾಮಗಳಿಗೆ ಆನೆಗಳು 
ಪ್ರವೇಶಿಸಿ ಬೆಳೆ ನಷ್ಟ ಮಾಡುತಿರುವ ಪ್ರಕರಣಗಳ ಸಂಖ್ಯೆಯು 
ಗಣನೀಯವಾಗಿ ಕಡಿಮೆಯಾಗಿರುತ್ತದೆ. 


ಉಪಯೋಗಿತ ರೈಲ್ವೆ ಹಳಿಗಳನ್ನು ಉಪಯೋಗಿಸಿ ಒಂದು ಕಿ.ಮೀ. ರೈಲ್ವೆ 
ಬ್ಯಾರಿಕೇಡ್‌ ನಿರ್ನಿಸಲು ಅಂದಾಜು 180-185 ಮೆ.ಟನ್‌ ಹಳಿಗಳು 
ಬೇಕಾಗಿದ್ದು, ಮುಂದಿನ ಮೂರು ವರ್ಷಗಳ ಅವಧಿಯಲ್ಲಿ ಒಟ್ಟು 
458.62 ಕಿ.ಮೀ. ರೈಲ್ವೆ ಬ್ಯಾರಿಕೇಡ್‌ ನಿರ್ಮಿಸಲು ಗುರಿ ಹೊಂದಲಾಗಿದೆ. 
ಅದರಂತೆ ಪ್ರತಿ ವರ್ಷ 27,500 ಮೆ.ಟನ್‌ ಹಳಿ ಬೇಕಾಗಿರುತ್ತದೆ. 


ರೈಲ್ಲೆ ಬ್ಯಾರಿಕೇಡ್‌ ನಿರ್ಮಾಣಕ್ಕಾಗಿ ರೈಲ್ವೆ ಹಳಿಗಳನ್ನು ರಿಯಾಯಿತಿ 
ದರದಲ್ಲಿ ನೀಡುವ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ 
ರವರಿಂದ ದಿನಾಂಕ: 15-03-2019 ರಂದು ಅಧ್ಯಕ್ಷರು, ರೈಲ್ವೆ ಮಂಡಳಿ, 
ಇವರಿಗೆ ಪತ್ರ ಬರೆಯಲಾಗಿರುತದೆ. 


ಆನೆ ನಿಯಂತ್ರಿಸುವ 
ಅರಣ್ಯಾಧಿಕಾರಿಗಳು ಹಾಗೂ 
ಸಿಬ್ಬಂದಿಗೆ ನೀಡಿರುವ ಸೌಲಭ್ಯ 
ಹಾಗೂ ಒದಗಿಸಿರುವ ಭದ್ರತಾ 
ವ್ಯವಸ್ಥೆ ಯಾವುವು? 


ಅಲ್ಲದೆ, ಸನ್ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ: 
12-12-2019 ರಂದು ಗೌರವಾನ್ವಿತ ಕೇಂದ್ರ ರೈಲ್ವೆ 
ಮಂತ್ರಿಯವರಿಗೆ ಪತ್ರ ಬರೆದು, ರಿಯಾಯಿತಿ ದರದಲ್ಲಿ 


ಉಪಯೋಗಿತ ರೈಲ್ವೆ ಹಳಿಗಳನ್ನು ನೀಡಲು ಕೋರಿ ಪತ್ರ 
ಬರೆಯಲಾಗಿದ್ದು (ಪ್ರತಿ ಲಗತ್ತಿಸಿದೆ, ಕೇಂದ್ರದ ಪ್ರತಿಕಿಯೆ 
ನಿರೀಕ್ಷಿಸಿದ. 


ಕಾಡಂಚಿನ ರೈತರ ಜಮೀನುಗಳಿಗೆ ಪ್ರವೇಶಿಸುವ 
ಕಾಡಾನೆಗಳನ್ನು ಹಿಮ್ಮೆಟ್ಟಿಸುವ ಅಧಿಕಾರಿಗಳು ಹಾಗೂ 
ಸಿಬ್ಬಂದಿಗಳಿಗೆ ಇಲಾಖಾ ವಾಹನಗಳನ್ನು ಒದಗಿಸಿದ್ದು, ಭದ್ರತೆ 
ಹಾಗೂ ರಕ್ಷಣೆಗಾಗಿ ಬಂದೂಕುಗಳು, ಪಟಾಕಿಗಳು ಹಾಗೂ 


ಟಾರ್ಜ್‌ಗಳನ್ನು ನೀಡಲಾಗಿರುತ್ತದೆ ಹಾಗೂ ಇಲಾಖಾ 
ಸಿಬ್ಬಂದಿಗಳಿಗೆ ಅಪಘಾತ ವಿಮೆಯ ಸೌಲಭ್ಯವನ್ನು 
ಕಲ್ಪಿಸಲಾಗಿರುತ್ತದೆ. 


ಸಂಖ್ಯೆ: ಅಪಜೀ 216 ಎಫ್‌ಬ್ಯ್ಯೂಬಎಲ್‌ 2021 


ie 
(Ww `ಲೌಕ್ರತ್ರಿ- 


ಅರಣ್ಯ, ಆಹಾರ,-ಸಣಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಸಚಿವರು. 


VIDEANA SOUDHA 
BENGALURU - 540 00) 


CM SCA Got 201% 


Dear Shri. Suresh Chanabasappa Angad Ji; 
Karnataka is home to the highest number of elephants in the 
country, Asa result of the growth of both human and clephant 
population in Rarnataka, the man-animal con flict has escalated and 
this has been a cause for Joss to human life, damage to agricultural 
crops and property as well as {to the life of elephants. In order to 
contain this conflict, Government of karnataka since the ycar 20175 
16 has embarked on a scheme by which “used and scrapped rails” 
arc erected on the forcst boundaries wl yerc such conflict was more, to 
prevent the clephanis from straymg into the agricultural fields and 
ncarby habitations. Through this scheme, alrcady more than 16,500 
metric tons of scrapped” rail at the rate of Ks.35,032/- per MT has 
been procured by the Karnataka Forest Department totaling about 
Rs.60.00 crores directly from the Indian Rai ways. With this quantity 
of used rails, the Forest Department has been able to ercct 90 km of 
rail barricades. It is observed that wherever such barricades are 


erected, elephants have not been able to cross over from forests to 


neighboring agriculture fields and lh abitations. 


For the ycar 2018-19, Rs.30.00 crorcs was allocated for this 
purpose by the State Government an d for the year 2019 4, 
Rs.100.00 crores has carmarkcd. The physical target to be achieved 
is 200 km of rail fencing. To achieve the target it is estimated that 


around 36,000 MTs of used rail will be required. The present cost of 


2 


1 shall be deputinp Sri. Sanja Mohan, IE, Principal] Chief Conservator of 
(Wildlife) and Chief Wildlife Warden, Karaaaka 10 meet with your officials to pursue this 
matler, based upon you 1 structions to Te concerned. Your positive response hss mall 


will be highly appreciated. 
With reparcls, 


Yours Sincerely, 
Sd/- 
(TM, VISAY BRASKAR) 
Shri Vinod Kumar ¥Vadav, 
Chairman Railway Board, 
Ral Bhavan, 
Raisina Hills, 


New Delhi = 110007 I 
(Copy to: 
1) Menmbhor. Eneineering, Railway Board, New Delhi. 
2) Member, Rolling Stook, Railway Bord, New Dellii. 
p; "es ವಿ 4 ಸ್ಯ ESN 


(¥. M. VIA 3HASK AR.) 


SRG CE Na ಜ್‌ NAT Heir 


BE NGAL URU 


ಎ 


erccting onc km of rail barricade is cstimated at Rs.130.00 lakhs 
which includes cost of rail, transportation and erection of the fencc. 
Of this, 60% of the amount is spent on the cost of rails. Still, about 


600 km length of ralway barricade is needed to be erected. A request 


to this eflect was made by the Chicf Secrctary, Government of 


Karnataka to the Chairman, Rai Iway Board vide letter dated 
15.03.2019. 1, therefore, » TEquest you to direct the Railway authorities 
to provide old rails at subsidized rates to enable us {0 cover maximum 
length of barricadin g. This contribution of the Indian Railways would 
g0 a long way in mi Ugating man-animal conflict. A posilvc response 


m this matter will be hi ghly appreciated. 


With warm r cgar ds 


Yours sincerely, 


Sol) AUD ಕ್ತಿ a 


3 


(B.S. YEDIYURAPPAY 


Shri Suresh Chan: abasappa Angad, 
‘ble Minister of State for Railways, 
Rall Bhavan, Rafi Marg, 
New Delhi. 110 001, 


VIDHANA SOUDHA 


“560 001 


Date: L212 2a 


VIDHANA SOUDHA 


CHEE MINISTER RENGALURU - 560 001 


CM SLL GoL 9014 


Dear Shri. Fiyusk Goyal ji, 


Karmataka is home to the highest! number of clephants in the 
country. As a result of the growth of both human and elephant 
population in Rarnataka, the man-animal conflict has escalated ancl 
this has been a cause for Joss to human life, damage to agricultural 
crops and property as well as 1o the life of clephants. In order to 
contain this conflict, Government of Karnataka since the year 2015- 
16 has embarked on a scheme by which “used and scrapped rails” 
arc erected on the forcst boundaries where such conflict was morc, 10 
prevent the elephants from straying into the agricultural fields and 
ncarby habitations. Through this scheme, already more than 16,500 
metric tons of scrapped rail at the rate of Rs.35,632/- per MT has 
been procured by the Karnataka Forest Department totaling about 
Rs.60.00 crores directly from the Indian Railways. With this quantity 
of uscd rails, the Forest Department has been able to erect 90 km of 
ral barricades, IW is observed that wherever such barricades arc 
erected, elephants have not been able to cross over from forests to 
ncighborng agriculture fields and habitations. 

For the year 2018-19, Rs.30.00 crores was allocated for this 
purpose by the Statc Government and for the ycar 2019-20, 
Rs.100.00 crores has earmarked. The physical ta rget to be achieved 
1s 200 km of rail fencing. To achieve the target it is estimated that 
around 30,000 MTs of used rail will be required. The present cost of 


7) 


ಫಯ ಇ 


VIDHANA SOUDHA 


362 MoT. 2 of Date: A 2Z med. 
CM S562 oT. 2011 


ಗ್ಗ 


crectng onc km of rail barricade is cstimated at Rs.130.00 lakhs 
which includes cost of rail, transportation and erection of the fence. 
Of this, 60% of the amount is spent on the cost of rails. Still, about 
000 km length of railway barricade is needed to be erccted. A request 
to this effect was made by the Chicf Secretary, Government of 
Karnataka to the Chairman, Railway Board vide letter dated 
15.03.2019. 1, therefore, reques! you to direct the Railway authorities 
to provide old rails at subsidized rates to en: able us to cover maximum 
length of barricading. This contribution of the Indian Railways would 


go a long way in mitigati ng man-animal conflict. A positive TESpONSC 


im this matter will be hi ghly appreciated. 


With warm regards, 


Yours sincercly, 


QS OTN - 


(B.S. YEDIYURAPPAY} 


Shri Piyush Goyal, 

Hon'ble Minister of Railways, 
Rail Bhavan, Rafi Marg, 
New Delhi - 110 007 


